ಕರ್ನಾಟಕ ವಿಧಾನ ಪರಿಷತ್ತು 


i ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 57 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


: ಶ್ರೀ ಅರವಿ ಕುಮಾರ್‌ ಅರಳಿ 
: ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ಉತ್ತರಿಸುವ ದಿನಾಂಕ : 29.01.2021 
KE) ಪತೆ ತರ 
ಸಂ ಪ ಉತ್ತ 
ಅ. ಈ.ಕ.ರ.ಸಾ.ಸಂಸ್ಥೆಯಲ್ಲಿನ ಬೀದರ ಎಭಾಗವೂ 
ಸೇರಿದಂತೆ ನಾಲ್ಕು ಸಾರಿಗೆ ಸಂಸ್ಥೆಗಳಲ್ಲಿ ಪೆದವೃಂದ ಮತ್ತು 
ನೇಮಕಾತಿ ನಿಯಮಾವಳಿ 1982 ರಂತೆ ನೇಮಕಾತಿಯನ್ನು 
ಬೀದರ್‌ ಜಿಲ್ಲೆಯ ಸಾರಿಗೆ ವಿಭಾಗದಲ್ಲಿ | ಮಾಡಿಕೊಳ್ಳಲಾಗುತ್ತಿದೆ. ನೇಮಕಾತಿ ನಿಯಮಾವಳಿಗಳ ಉಪ 
ನೇಮಕವಾದ ದರ್ಜೆ-3 ಮತ್ತು 4 ಅಭ್ಯರ್ಥಿಗಳಿಗೆ | ನಿಯಮ ಸ os ಅಭ್ಯರ್ಥಿಯು 
ನ ಪರೀಕಾರ್ಥ ಸೇ ನಿಯೋಜ ಳ್ಳುವ ಮುನ್ನ ನಿರ್ಧಿಷ್ಟ 
2 ವರ್ಷದ ತರಬೇತಿ ಅವಧಿಯಲ್ಲಿ ಕಾರ್ಮಿಕ | ಡಿ EN p “ಪಿ 
A ಕ ಅವಧಿಗೆ ತರಬೇತಿ ಅವಧಿಯನ್ನು ಪೂರ್ಣಗೊಳಿಸಬೇಕಾಗುತ್ತದೆ. 
ಇಲಾಖೆಯ ನಿಯಮಗಳಿಗಿಂತ ಕಡಿಮೆ ಸಪಂಡ್‌ i 
pe WN 
€ಮಕಗೊಂಡು ಬೇತಿಯಲ್ಲಿರುವುದರಿಂದ ಅವರಿಗೆ £ 
ತೆಗೆದು ಕಿ ಪರಿ ಸೆ bd 
ಹಾಕಿ ಪರಿಕ್ಷಾರ್ಥ ಸೇವೆಗೆ ನೇಮಕ | ವದ ನೀಡಲಾಗುತ್ತಿದ್ದು. ಕಾರ್ಮಿಕ ಇಲಾಖೆಯ ಕನಿಷ್ಠ 
ಮಾಢಿನೂಳ್ಳಲರ ಅವಕಾಶವಿಧಂಶನ ವೇತನ ಪಾವತಿಸುವ ವ್ಯಾಪಿಗೆ ಬರುವುದಿಲ್ಲ ತರಬೇತಿ ಅವಧಿ 
¥ ತೆಗೆದು ಹಾಕಿ ನೇರವಾಗಿ ಪರೀಕ್ಷಾರ್ಥ ಸೇವೆಯ ಮೇಲೆ 
ನಿಯೋಜನೆ ಮಾಡಲು ಸಂಸ್ಥೆಯಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ 
ನಿಯಮಾವಳಿ ಯನುಸಾರ ಅವಕಾಶವಿರುವುದಿಲ್ಲ. 
ಲ. 


ಬೀದರ ಜಿಲ್ಲೆಯ EKRTC ಘಟಕ-॥ರಲ್ಲಿ 


ರೂ.59 ಲಕ್ಷ ಮೇಲ್ಲಟ್ಟು ಅವ್ಯವಹಾರ 
ನಡೆದಿರುವುದು ಸರಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ ಯಾವ ಕ್ರಮಗಳನ್ನು 
ಕೈಗೊಳ್ಳಲಾಗಿದೆ; (ಸಂಪೂರ್ಣ ವಿವರ 
ಒದಗಿಸುವುದು) 


ಹೌದು. ಗಮನಕ್ಕೆ ಬಂದಿರುತ್ತದೆ. 


ಈ ಪ್ರಕರಣದ ತನಿಖಾಧಿಕಾರಿಗಳು ಸಲ್ಲಿಸಿದ 
ವರದಿಯನ್ನಾಧರಿಸಿ, ಪ್ರಕರಣದಲ್ಲಿನ ಗಂಭೀರತೆಯನ್ನು ಆಧರಿಸಿ 


ಈಗಾಗಲೇ ಮೂರು (3) ಜನ ಅಧಿಕಾರಿಗಳನ್ನು ಹಾಗೂ 
ಹತ್ತು (10) ಜನೆ ಸಿಬ್ಬಂದಿಗಳನ್ನು ಸೇವೆಯಿಂದ 
ಅಮಾನತ್ತುಗೊಳಿಸಲಾಗಿರುತ್ತದೆ. ಉಳಿದ 17 ಅಧಿಕಾರಿ/ 


ಸಿಬ್ಬಂದಿಗಳು ಕ.ರಾ.ರ.ಸಾ.ನಿಗಮದ ನೌಕರರ (ನಡತೆ ಮತ್ತು 
ಶಿಸ್ತು) ನಿಯಮಗಳು 1971ರ ನಿಯಮ 23ರನ್ನಯ ಆಪಾದನಾ 
ಪತ್ರ ಜಾರಿಗೊಳಿಸಲಾಗಿದೆ. ' 


ಸದರಿ ಅಧಿಕಾರಿ/ಿಬಂದಿಗಳನು. ಫೆಸ್ತುತ 

ಲ ಹ 
ಅಮಾನತಿನಿಂದ  ತೆರವುಗೊಳಿಸಿದ್ದು, ಶಿಸ್ತು ಪ್ರಕರಣವನು 
ಇಲಾಖಾ ವಿಚಾರಣೆಗೆ ವಟಿಸಲಾಗಿದ್ದು ವಿಚಾರಣೆ 


ಹಂತದಲ್ಲಿರುತದೆ. 
ಕ — 


ಸಂಖ್ಯೆ ಟಿಡಿ 08 ಟಿಸಿಕ್ಕೂ 2021 


(ಲಕ್ಷ್ಮಣ ಸೆಂಗಪ್ಪ ಸವದಿ) 
ಉಪ ಮುಖ್ಯ ಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


